ಕರ್ನಾಟಕ ವಿಧಾನ ಪರಿಷತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [1000 —] 
ಸದಸ್ಯರ ಹೆಸರು ಶ್ರೀ ಎನ್‌, ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 22.12.2021 
ಉತ್ತರಿಸಬೇಕಾದ ಸಚಿವರು ಕಂದಾಯ ಸಚಿವರು ] 
F Fr 
"4 ಪ್ರಶ್ನೆ ಉತ್ತರ 
ಸಂ 
[a | ರಾಷುನಗರ ಜಿಲ್ಲೆಯ ಕನಕಪುರ ತಾಲ್ಲೂಕು | ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕು ತಾಗನಾಡ್ನನಷ 


+ 


ತೆಂಗನಾಯ್ಕನಹಳ್ಳಿ ಗ್ರಾಮದ ಸ.ನಂ. 36 
ರಲ್ಲಿರುವ ಜಾಗದ ವಿಸ್ತೀರ್ಣವೆಷ್ಟು; ಪ್ರಸ್ತುತ 
ಈ ಜಾಗವನ್ನು ಯಾವ ರೀತಿಯಾಗಿ 
ಉಪಯೋಗಿಸಲಾಗುತ್ತಿದೆ; ಸದರಿ ಜಾಗದ 
ದ್ರೋಣ್‌ ಸರ್ಮೇಯೊಂದಿಗೆ ಸಂಪೂರ್ಣ ವಿವರ 
ನೀಡುವುದು; 


ಗ್ರಾಮದ ರೀ. ಸರ್ವೆ ನಂ. 36 ಆಕಾರಬಂದು ಪ್ರಕಾರ ಒಟ್ಟು 15 
ಎಕರೆ 30 ಗುಂಟೆ ಸರ್ಕಾರಿ ಬಿ ಖರಾಬಿ ನಲ್ಲಿ ದಾಖಲಾಗಿರುತ್ತದೆ. 


ಪ್ರಸ್ತುತ ಈ ಜಾಗದಲ್ಲಿ ವಿವಿಧ ರೀತಿಯ ಮಾವು, ತೆಂಗು ಇತರೆ 
ಬೆಳೆಗಳನ್ನು ಬೆಳೆಯುತ್ತಿರುವುದು ಕಂಡು ಬರುತ್ತಿದ್ದು ಸುಮಾರು 
2.0೦ ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಬರುವಂತಹ 
ಅನುಪಯಕ್ತ ಕಲ್ಲು ಮಣ್ಣು ಶೇಖರಣೆ ಮಾಡಿರುವುದು 
ಕಂಡುಬಂದಿರುತ್ತದೆ. ಸದರಿ ಜಮೀನನ್ನು ಡ್ರೋಣ್‌ ಸರ್ವೆ 
ನಡೆಸಿರುವುದಿಲ್ಲ. 


ತೆಂಗನಾಯ್ಕನಹಳ್ಳಿ ಗ್ರಾಮದ ಸ.ನಂ. 36 
ರಲ್ಲಿ ಅನಧಿಕೃತ ಅಕ್ರಮ ಕಲ್ಲು ಗಣಿಗಾರಿಕ 
ನಡೆಸುತ್ತಿರುವ ಕುರಿತು ತಹಶೀಲ್ದಾರರಿಗೆ 
ಸಾರ್ವಜನಿಕರು ನೀಡಿರುವ ದೂರಿನ ಕುರಿತು 
ಕೈಗೊಂಡ ಕ್ರಮಗಳೇನು; 


Le 


ಈ ಅನಧಿಕೃತ ಅಕ್ರಮ ಕಲ್ಬುಗಣಿಗಾರಿಕಗೆ | 
ತಹಶೀಲ್ದಾರರೇ ನೇರವಾಗಿ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುವ ಕುರಿತು ಸರ್ಕಾರದ 
ನಿಲುವೇನು? 


—+ SEE 
ಆ) | ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕು | ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕು, ತೆಂಗನಾಯ್ಕನಹಳ್ಳಿ 


ಗ್ರಾಮದ ಸ.ನಂ. 36 ರಲ್ಲಿ 3-05 ಎಕರೆ 105 ರಲ್ಲಿ 2-03 ಎಕರೆ 
ಮತ್ತು 64 ರಲ್ಲಿ 3-34 ಎಕರೆ ಜಮೀನಿನ ಪ್ರದೇಶದಲ್ಲಿ ಕಲ್ಲು 
ಗಣಿಗಾರಿಕೆಗೆ ಲೀಜ್‌ ಪಡೆದಿದ್ದು ಕಲ್ಲು ಗಣಿಗಾರಿಕೆಯಿಂದ 
ಬರುವಂತಹ ಅನುಪಯುಕ್ತ ಕಲ್ಲು ಮಣ್ಣು ಶೇಖರಣೆಯನ್ನು ಸರ್ಕಾರಿ 
ಗೋಮಾಳ ಸ.ನಂ.36 ರಲ್ಲಿ ಮಾಡುತ್ತಿರುವುದು 
ಕಂಡುಬಂದಿರುತ್ತದೆ. ಈ ಬಗ್ಗೆ ಪರಿಶೀಲಿಸಲಾಗಿದ್ದು, ಒತ್ತುವರಿ 
ಹಾಗೂ ಅನುಪಯುಕ್ತ ಕಲ್ಬು-ಮಣ್ಣು ಶೇಖರಣೆ ಮಾಡುತ್ತಿರುವ ಬಗ್ಗೆ 
ತಾಲ್ಲೂಕು ಮೋಜಿಣಿದಾರರಿಂದ ಸಚ್‌ ಪಡೆದು ಸದರಿ 
ಅನುಪಯುಕ್ತ ಕಲ್ಲು ಮಣ್ಣು ಶೇಖರಣೆಯನ್ನು ಹಾಗೂ 
ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 
ಈ ಪ್ರಕರಣದಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪಿತಸ್ಥರೆಂದು 


ಕಂಡುಬಂದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮ 
ಕೈಗೊಳ್ಳಲಾಗುವುದು. pe 
ಸಂಖ್ಯೆ: ಕಂಇ 234 ಎಸ್‌.ಎಸ್‌.ಸಿ 2021 _ CE ಕ್‌ 
R ಅಶೋಕ) 


ಕಂದಾಯ ಸಚಿವರು 


